ಕರ್ನಾಟಕ ವಿಧಾನ ಪರಿಷತ್ತು 


| ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಪನದು. 


- 


ಶ್ರೀ ಹೆಚ್‌ .ಎಂ. ರೇವಣ್ಣ 


ಗಮನಕ್ಕೆ ಬಂದಿದೆಯೇ; 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1330 
k 
ಉತ್ತರಿಸ ಬೇಕಾದ ದಿನಾಂಕ; 18.03.2020 
ಉತ್ತರಿಸುವ ಸಚಿವರು ವಿ. ಸೋಮಣ್ಣ, ವಸತಿ ಸಚಿವರು 
—— _ 
ಕ್ರ.ಸಂ. ಪ್ರಶ್ನೆ | ಉತ್ತರ 

(ಅ) | 2018-19 ಮತ್ತು 2019- [2018-19 ಮತ್ತು 2019-20ನೇ ಸಾಲಿನಲ್ಲಿ ರಾಮನಗರ ಜಿಲ್ಲೆಗೆ ವಿವಿಧ ವಸತಿ 
20ನೇ ಸಾಲಿನಲ್ಲಿ | ಯೋಜನೆಗಳಡಿ 3667 ಮನೆಗಳನ್ನು ಮಂಜೂರು ಮಾಡಲಾಗಿದ್ದು, ಈ ಪೈಕಿ 657 
ರಾಮನಗರ ಜಿಲ್ಲೆಗೆ ಯಾವ | ಫಲಾನುಭವಿಗಳಿಗೆ ಕಾಮಗಾರಿ ಆದೇಶ ನೀಡಲಾಗಿರುತ್ತದೆ. ವಿವರ ಇಂತಿದೆ; 
ಯಾವ ಕ. ] ಮಂಜೂರಾದ | ] 

ka ಯೋಜನೆ son Bein 

ಯೋಜನೆಯಡಿಯಲ್ಲಿ ಎಷ್ಟು ಸಂ. [ | ಮನೆಗಳು | ಫಲಾನುಭವಿಗಳು 
ಮನೆಗಳು [ ಬಸವ ವಸತಿ ಯೋಜನೆ 3020 IR 327 
ಮಂಜೂರಾಗಿರುತದೆ. 1 | 2018-2019 | ವಾಜಪೇಯಿ ನಗರ - ] 

ತ್ರದ; 245 0 
ಇದರಲ್ಲಿ ಎಷ್ಟು [| ಹ ಯೋಜನೆ [ _ 
ಫಲಾನುಭವಿಗಳಿಗೆ p 2019- ಕ ಆವಾಸ್‌ 4 Ry 
ಮನೆಗಳನ್ನು ಹಂಚಿಕೆ a i E 

ಒಟ್ಟು 3667 657 
ಮಾಡಲಾಗಿದೆ; — -. 
(ತಾಲ್ಲೂಕುವಾರು ವಿವರ ತಾಲ್ಲೂಕುವಾರು ವಿವರವನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 
[ ನೀಡುವುದು) 

(ಆ) | ಮಾಗಡಿ ತಾಲ್ಲೂಕಿನಲ್ಲಿ ಹೌದು. ಮಾಗಿ ತಾಲ್ಲೂಕಿನಲ್ಲಿ ಕಳವ ವರ್ಷಗಳಲ್ಲಿ ವಿವಿಧ ವಸತಿ ಯೋಜನೆಯಡಿ 
ಕಳೆದ 2 ವರ್ಷಗಳಿಂದ | ಆಯ್ಕೆಯಾಗಿರುವ ಫಲಾನುಭವಿಗಳು ನಿರ್ಮಿಸಿರುವ ಮನೆಯ ವಿವಿಧ ಹಂತಗಳ 
ಫಲಾನುಭವಿಗಳಿಗೆ ಜಿಪಿಎಸ್‌ ಆಧಾರಿತ ಭೌತಿಕ ಪ್ರಗತಿಗನುಣವಾಗಿ ಭಃ ಸಿಂಧ ಮೂಲಕ ಜಿ.ಪಿ.ಎಸ್‌ ಗೆ 
ಮಂಜೂರಾಗಿರುವ ಅಳವಡಿಸಿ ಅರ್ಹ ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆ ಮಾಡಲು ಕ್ರಮ 
ಮನೆಗಳಿಗೆ ಹಣ ಸರಿಯಾಗಿ | ವಹಿಸಲಾಗುವುದು. 
cs ಸರ್ಕಾರವು ಕಳೆದ ಆಗಸ್ಟ್‌ 2019ರಿಂದ ಅನುದಾನ ದುರ್ಬಳಕೆಯನ್ನು ತಡೆಹಿಡಿಯುವ 
ಇರುವುದು ಸರ್ಕಾರದ 


ಉದ್ದೇಶದಿಂದ ದಿನಾಂಕ: 16.11.2019 ರ ಸರ್ಕಾರಿ ಆದೇಶದ ರೀತ್ಯಾ ಪ್ರಗತಿಯಲ್ಲಿರುವ 


Page 1of2 


(ಇ) | ಫಲಾನುಭವಿಗಳಿಗೆ ಹಂಚಿಕೆ | 
ಮಾಡಲಾದ ಮನೆಗಳಿಗೆ 
ಕೂಡಲೇ ಹಣ ಪಾವತಿ 
ಮಾಡಲು ಸರ್ಕಾರ ಕ್ರಮ 
ಕೈಗೊಳ್ಳವುದೇ ? 


ಹಾಗೂ ಅನುದಾನ ಬಿಡುಗಡೆಗೆ ಬೇಡಿಕೆ ಇರುವ ಮನೆಗಳನ್ನು ಡಂ ಆಧಾರಿತ ಬ -ಡp 
ಮೂಲಕ ಪರಿಶೀಲಿಸಲು ಗ್ರಾಮೀಣ ಪ್ರದೇಶದಲ್ಲಿ ಜಿಲ್ಲಾ ಪಂಚಾಯತಿ 
ಮುಖ್ಯಕಾರ್ಯನಿರ್ವಹಣಾಧಿಕಾರಿಯಪರ ಅಧ್ಯಕ್ಷತೆಯಲ್ಲಿ ಹಾಗೂ ನಗರ ಪ್ರದೇಶದಲ್ಲಿ 
ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಮಿತಿ ರಚಿಸಲಾಗಿರುತ್ತದೆ. 


ಅದರಂತೆ “ಭಃ ಸಂ" ಮೂಲಕ ಪರಿಶೀಲಿಸಿ ಅರ್ಹವಿರುವ ಎಲ್ಲಾ ಫಲಾನುಭವಿಗಳ 
ಖಾತೆಗೆ ತ್ವರಿತವಾಗಿ ಅನುದಾನವನ್ನು ಬಿಡುಗಡೆ ಮಾಡಲು ಕ್ರಮ ವಹಿಸಲಾಗುವುದು. 


ವ ಇ 123 ಹೆಚ್‌ಎಎಂ 2020 


be 
ವಿ.ಸೋಮಣ್ಣ) 


ವಸತಿ ಸಚಿವರು 


Page 20f2 


LCQ-1160 (1330) ಅನುಬಂಧ 


2018-19 ಮತ್ತು 2019-20ನೇ ಸಾಲಿನಲ್ಲಿ ರಾಮನಗರ ಜಿಲ್ಲೆಗೆ ಏವಿಧ ವಸತಿ ಯೋಜನೆಯಡಿ ಮಂಜೂರಾಗಿರುವ ಮನೆಗಳ ವಿವರ 


ಆಯ್ಕೆಯಾದ 
ಫಲಾನುಭವಿಗಳು 


ವರ್ಷ ಮಂಜೂರಾದ ಮನೆಗಳು 


RT ನ ಮತಿ ಅವಾಸ್‌ ಯೋಜನೆ ಗ್ರ) 2019-2020 
ಕನಕಪುರ ಎನ್ನಾ na SSE SSE 
ಕನಕಪುರ ತಾಲ್ಲೂಕು ಪುರಸಭೆ 2018-2019 
ಸಪರ ತಾಲ್ಲೂಕಾ ಪುರಸಭ ನಾ Suni CS 
CN TE NNT 
ಹನಪಟ್ಟಣ | ಸುಧಾನಮಂತ್ರಿಆವಾಸ್‌ ಯೋಜನೆ (ಗ್ರಾ” 2019-2020 
EN SEEN SEES 
ಪನ್ನಪಷ್ಪಣ ನಗರ ಪ್ರರ ನಾರಾ [9018-2019 66 
ಚನ.ಪಣ್ಣಿಣ ನಗರ ಪರಸರ ಒಟು cE RESID BN FREE 
ಬಿಡದಿ ತಾಲ್ಲೂಕು ಪುರಸಭೆ ವಾಜಪೇಯಿ ನಗರ ವಸತಿ ಯೋಜನೆ 20 
ಬಡಿ ತಾರ್ಲೂಕಾ ಪುರಸಭ ಒಮ್ಮ NST SDE SE RS 
Rees [2018209 
TTT ಧಾನ ಮತ್ರಿ ವಾಸ್‌ ಯೋಜನೆ (ಗಾ) 
ಮಾಗಡಿ ಬನ್ನು [ 
ಮಾಗಡಿ ತಾಲೂನಾ ಪರಥೆ 
NN ESN SL 
ರಾಮನಗರ [ಬಸವವಸತಿಯೋಜನೆ 2018-2019 
SST ಮತಿ ಅವಾನ್‌ ಯೋನ) 12018-2020 | 
ರಾಮನಗರ ಬನ್ನು RDC. Cena 
ವಾಜಪೇಯಿ ನಗರ ವಸತಿ ಯೋಜನೆ 2018-2019 
EE SENDS SEE. 

MINSTER CSREES. 


48 
86 


